ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 17-03-2021 ಪ್ರಶ್ನೆ ಸಂಖ್ಯೆ: 1281(1453) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಎಸ್‌.ವಾಗರಾಜ್‌ (ಸಂದೇಶ್‌ನಾಗರಾಜ್‌)(ಸ್ಥಳೀಯಸಂಸ್ಥೆಗಳಕ್ಲೇತು) 
ಉತ್ತರ ನೀಡಬೇಕಾದ ದಿನಾಂಕ: 17-03-2021 
ಉತರಿಸುವ ಸಚಿವರು: ಮುಜರಾಯಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಮಾಣ ಸಚಿವರು 


ವಿಷಯ :  ಜಾಮರಾಜನಗರ ಚಾಮರಾಜೇಶ್ವರ ದೇವಾಲಯದ ಜೀರ್ಣೋದ್ಧಾರ 


(ಅ) ಚಾಮರಾಜನಗರದ ಇತಿಹಾಸ ಪ್ರಸಿದ್ದವಾದ ಚಾಮರಾಜೇಶ್ವರ ದೇವಾಲಯದ 
ಜೀರ್ಣೋದ್ದಾರ ಕಾಮಗಾರಿಗಳಿಗೆ ಬಿಡುಗಡೆ ಆಗಿರುವ ಹಣ ಎಷ್ಟು ; ಯಾವ ಯಾವ 
ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ ; ದೇವಾಲಯದ ಒಳಾಂಗಣದ ಚಿಕ್ಕ ಗುಡಿಗಳು, 
ವಿಗ್ರಹಗಳು, ಸುತ್ತುಗೋಪುರದ ಗಾರೆ ಶಿಲ್ಪಗಳು ಇವುಗಳ ಜೀರ್ಣೋದ್ಧಾರ ಮತ್ತು ಸಂರಕ್ಷಣೆಗೆ 
ಕ್ರಮ ತೆಗೆದುಕೊಳ್ಳಲಾಗಿದೆಯೇ; 


(ಆ) ಚಾಮರಾಜೇಶ್ವರ ರಥದ ನಿರ್ಮಾಣ ಕಾರ್ಯವು ಯಾವ ಹಂತದಲ್ಲಿದೆ; ಯಾವಾಗ 
ನೂತನ ರಥ ನಿರ್ಮಾಣವಾಗುತ್ತದೆ; ರಥ ನಿಲ್ಲಿಸುವ ರಥದ ಮನೆಯನ್ನು 
ನವೀಕರಿಸಲಾಗುವುದೇ? 


